ನ 


ಕರ್ನಾಟಕ ವಿಧಾನ ಪರಿಷತ್ತು 


ಡಾ: ವೈ.ಎ. ನಾರಾಯಣಸ್ವಾಮಿ 
(ಶಿಕ್ಷಕರ ಕ್ಷೇತ) 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖೆ 1385 
ಉತ್ತರಿಸಬೇಕಾದ ದಿನಾಂಕ 09.03.2022 
ಉತ್ತರಿಸಬೇಕಾದ ಸಚಿವರು ಮಾನ್ಯ ಪ ಶುಸಂಗೋಪನೆ -ಸಚಿವರು. 

ಕ್ರಸಂ ಪ್‌ ಉತ್ತರ 

ಸ 
ಪಶುಸಂಗೋಪನೆ ಇಲಾಖೆಯಿಂದ ರೈತರಿಗೆ 2021-22 . ನೇ ಸಾಲಿನಲ್ಲಿ ಪಶು ಸಂಗೋಪನೆ ಇಲಾಖೆಯ 
ಸಿಗುವ ಯೋಜನೆಗಳು ಯಾವುವು; (ವಿವರ | ವತಿಯಿಂದ ರೈತರಿಗೆ ಸಿಗುವ ' ಯೋಜನೆಗಳ ಏವರಗಳನ್ನು 
ಒದಗಿಸುವುದು) ಅನುಬಂಧ-1 ರಲ್ಲಿ ನೀಡಲಾಗಿದೆ. 

ಆ. | ಪಶು ಭಾಗ್ಯ ಯೋಜನೆಯಡಿ ಫಲಾನುಭವಿಗಳ | ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತ್ತು ಇತರೆ ಜನಾಂಗದ 
ಆಯ್ಕೆಗೆ ಅನುಸರಿಸಲಾಗುವ | ಕೂಲಿ ಕೃಷಿ ಕಾರ್ಮಿಕರು ಭೂರಹಿತರು ಮತ್ತು ಆರ್ಥಿಕವಾಗಿ 
ಮಾನದಂಡಗಳೇನು; ಹಿಂದುಳಿದ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುವುದು. 

ಸರ್ಕಾರದ ನಿಯಮಗಳಂತೆ ಮಹಿಳೆಯರಿಗೆ (ಶೇ.33.3), ವಿಶೇಷ |. 
ಚೇತನರಿಗೆ (ಶೇ.3) ಆಧ್ಯತೆ ನೀಡಲಾಗುವುದು. 

ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ ಫಲಾನುಭವಿಗಳು RD No. 
ಇರುವ ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಹೊಂದಿರಬೇಕು. 
ಇತರೆ ಜನಾಂಗದ ಫಲಾನುಭವಿಗಳು ಬಿ.ಪಿ.ಎಲ್‌ ಕಾರ್ಡ್‌ 
ಕಡ್ಡಾಯವಾಗಿ ಹೊಂದಿರಬೇಕು. 

ಅರ್ಜಿದಾರರು ್ಜRUTS ತಂತ್ರಾಂಶದಲ್ಲಿ ನೊಂದಾಯಿಸಿರಬೇಕು. 
ವಿಧಾನಸಭಾ ಕ್ಷೇತ್ರದ ಶಾಸಕರ ಅಧ್ಯಕ್ಷತೆಯ ತಾಲ್ಲೂಕು ಮಟ್ಟದ 
ಆಯ್ಕೆ ಸಮಿತಿ ಸಭೆಯಲ್ಲಿ ಅರ್ಹ "ಫಲಾನುಭವಿಗಳನ್ನು ಆಯ್ಕೆ 
ಮಾಡಲಾಗುವುದು. 

ಇ |ಈ ಯೋಜನೆಗೆ ವಾಣಿಜ್ಯ ಬ್ಯಾಂಕುಗಳಲ್ಲಿ ಸಾಲ ಬಂದಿರುತ್ತದೆ. 


ನೀಡದಿರುವುದು ಸರ್ಕಾರದ 
ಬಂದಿದೆಯೇ; ಹಾಗಿದ್ದಲ್ಲಿ, ಈ ಬಗ್ಗೆ ಸರ್ಕಾರವು 
ಕೈಗೊಳ್ಳಬಹುದಾದ ಕ್ರಮಗಳೇನು? 


ಗಮನಕ್ಕೆ 


ರಾಜ್ಯಮಟ್ಟದ ಬ್ಯಾಂಕರ್‌ 
ಮಾರ್ಗದರ್ಶಿ ಬ್ಯಾಂಕ್‌ 


ಸಭೆಯಲ್ಲಿ ಹಾಗೂ "ಜಿಲ್ಲಾಮಟ್ಟದ 
ಸಭೆಯಲ್ಲಿ ಇಲಾಖೆವತಿಯಿಂದ : ಸೂಕ್ಷ 


ನಿರ್ದೇಶನ ನೀಡಲಾಗುತ್ತಿದೆ. ಕೆಲವು ಯೋಜನೆಗಳಲ್ಲಿ 
ಫಲಾನುಭವಿಗಳ  ವಂತಿಕೆಯೊಂದಿಗೆ ಕಾರ್ಯಕ್ರಮಗಳನ್ನು 
ಅನುಷ್ಟಾನಗೊಳಿಸಲಾಗುತ್ತಿದೆ. § 


ಸಲೆಎ 2022 


4 
ಟ 
pL 
[ey 
p 


ಕ | 


ಶುಸಂಗೋಪ; ಕ: 


ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ಪಶುಸ 


ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 


1385 ಕೈ ಅನುಬಂಧ 


೧ಗೋಪನೆಯ ಅಭಿವೃದ್ಧಿಗಾಗಿ ಈ 


ಕೆಳಕಂಡ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 


ಕಾರ್ಯಕ್ರಮ 


CN ನವರ 

ಸಂ . 

1] ಅನುಸೂಚಿತ ಜಾತಿಗಳ ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ 
ಉಪಯೋಜನೆ ಮತ್ತು ಹಾಲು ಕರೆಯುವ ಯಂತ್ರ ಮತ್ತು ಹಸುಗಳ ನೆಲಹಾಸು ಇವುಗಳನ್ನು 
ಬುಡಕಟ್ಟು ಉಪ ಯೋಜನೆ ಶೇ. 90 ರ ಸಹಾಯಭಧನದೊಂದಿಗೆ ವಿತರಿಸಲಾಗುವುದು. 
ಕಾಯ್ದೆ 2013ರ ಅನ್ವಯ ” 
ಬಳಕೆಯಾಗದ ಮೊತ್ತ 

2. 7ಐಸಿಕಾ ಕಾರ್ಯಕ್ರಮ ರಾಷ್ಟ್ರೀಯ ಜಾನುವಾರು ಕೋಗ ನಿಯೆಂತಣ ಯೋಜನೆಯಡಿ 

ಜಾಮುವಾರುಗಳಗೆ ಕಾಲುಬಾಯಿಜ್ವರ ಮತ್ತು ಕಂದುರೋಗಗಳ 
ವಿರುದ್ದ ಲಸಿಕಾ ಕಾರ್ಯಕ್ರಮಕ್ಕೆ 

ಆಸ್ಕಾಡ್‌ ಯೋಜನೆಯಡಿಯಲ್ಲಿ ಗಳಲೇರೋಗ, ಚಪ್ಪೆರೋಗ, 
ಕರುಳುಬೇನೆ, ನೆರಡಿರೋಗ ಮತ್ತು ಪಿ.ಪಿ. ಆರ್‌ ರೋಗದ ವಿರುದ್ಧ 
ಲಸಿಕೆ ಹಾಕುವುದು 

3 ಪಂಜರಾಪೋಲ್‌ ಮತ್ತು ಇತರೆ ಫಿಂಜರಾಪೋಲ್‌'ಹಾಗೂ ಇತರೆ ಗೋಶಾಲೆಗಳಲ್ಲಿರುವ ಪ್ರಾಣಿಗಳ 
ಗೋಶಾಲೆಗಳಿಗೆ ಬೆಂಬಲ ನಿರ್ವಹಣೆಗಾಗಿ ಖಾಸಗಿ ಗೋಶಾಲೆಗಳಿಗೆ ಸಹಾಯಾನುದಾನ 

ಪ್ರತಿ ಜಿಲ್ಲೆಗೆ ಒಂದರಂತೆ ಸರ್ಕಾರಿ ಗೋಶಾಲೆ ನಿರ್ಮಾಣ 
4 |ಕರ್ನಾಟಕೆ ಕುರಿ ಮತ್ತು ಉಣ್ಣೆ ನಿಗಮದಲ್ಲಿ ನೊಂದಣಿಯಾಗಿರುವ ಘರ ಮತ್ತು ಉಣ್ಣಿ ಣ್ಲೆ ಉತ್ಪಾದಕರ 


ಅಭಿವೃದ್ಧಿ ನಿಗಮ ನಿಯಮಿತ 


ಸಹಕಾರ ಸಂಘಗಳ ಪರಿಶಿಷ್ಟ ಪಂಗಡದ ಸದಸ ರುಗಳಿಗೆ 6+1 
ಕುರಿ/ಮೇಕೆ ಘಟಕ ವಿತರಿಸುವುದು, 


ವಲಸೆ ಕುರಿಗಾಗರಿಗೆ ಸಂಚಾರಿ ಟೆಂಟ್‌, ಸೋಲಾರ್‌. ಟಾರ್ಚ್‌, ರಬ್ಬರ್‌ 


ಪ್ಲೋರ್‌ ಮ್ಯಾಟ್‌ ಮತ್ತು ರೇನ್‌ ಕೋಟ್‌ ಸೇರಿದಂತೆ ಪರಿಕರಗಳ 
ಕಿಟ್‌ಗಳ ವಿತರಣೆ ಮಾಡಲಾಗುವುದು. 
ಕುರಿಗಾರರಿಗೆ ವೈಜ್ಞಾನಿಕ ಕುರಿ 
ನೀಡಲಾಗುವುದು. 


ಸಾಕಾಣಿಕೆಯಲ್ಲಿ ತರಬೇತಿ | 


ರಾಷ್ಟ್ರೀಯ ಜಾನುವಾರು ಮಿಷನ್‌ 
(ಕೇಂದ್ರ ಪುರಸ್ಥ ತ ಯೋಜನೆ) 


ಜಾನುವಾರು ವಿಮಾ` ಯೋಜನೆ, 


ಹಾಲು ಘುಪ್ಯದಕರಗೆ ಉತ್ತೇಜನ 


ಹಾಲು ತ್ಯಾದನೆಗೆ ಕತ್ಲ್‌ವನ ನಾಡವ ಕರ್ನಾಟಕ ಹಾಲು ಮಹಾ 
ಮಂಡಳಿಗೆ ಹಾಲು ಸರಬರಾಜು ಮಾಡುವ ಸದಸ್ಯರಿಗೆ ಪ್ರತಿ 
ಲೀಟರ್‌ಗೆ ರೂ. 5/- ರಂತೆ ಪ್ರೋತ್ಸಾಹಧನ ನೀಡಲಾಗುವುದು. 


ವಿಸರಣಾ 
ಬಲಪಡಿಸುವಿಕೆ 


ಘಟಕಗಳ 


ಮಶ್ರತ್‌ ಕರುಗಳೆಗ ಜಾನುವಾರು ಪ್ರೆದರ್ಶನೆ, `ಹಾಲು ಕರೆಯುವ 
ಸರ್ದೆ, ಪ್ರಾಣಿ ಜನ್ಯ ರೋಗಗಳ ಜಾಗೃತಿ ಶಿಬಿರ ರೈತರ ತರಬೇತಿ 
ಮತ್ತು ಪ್ರವಾಸ, ಜಿಲ್ಲಾ ಮಟ್ಟದ ಪಶುಮೇಳ, ಜಾನುವಾರು ಜಾತ್ರೆ, 
ತಾಂತ್ರಿಕ ಸಂಕಿರಣ. 


ಜಾನುವಾರುಗಳ ಆರೋಗ್ಯ : 


ಶಿಬಿರ 


ಉತ ನಾನವಾರು ಇಕಾ ಶನರಗಳನ್ನು ಪರ್ಷಕಸವ್‌ ಮನಾ 
ಜಾನುವಾರುಗಳ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದೆ. 


ಮುಖ್ಯಮಂತ್ರಿಗಳ ಜೀವನ 
ಯೋಜನೆ 


ಆರ್‌ ಕೆ ವಿ ವೈ, ಅನುದಾನದಲ್ಲಿ ಕೃಷಿ ಕಾರ್ಮಿಕರು, ವಿಧವೆಯರು, 


' ದೇವದಾಸಿಯರು, ನಿರ್ಗತಿಕ ಮಹಿಳೆಯರಿಗೆ ಸ್ಥಾವಲಂಬಿ 


ಜೀವನವನ್ನು ನಡೆಸಲು ಹೈನು ಘಟಕ, ಕುರಿ/ಮೇಕೆ ಘಟಕ ಮತ್ತು 
ಹಂದಿ ಘಟಕ ಸ್ಥಾಪನೆ ಮಾಡಲು ಸಹಾಯಧನ ನೀಡಲಾಗುತ್ತಿದೆ. 


10 


ಪಶು ಸಂಜೀವಿನಿ 


ಪಶುಪಾಲಕರ ಮನೆಯ ಬಾಗಿಲಲ್ಲಿ ರೋಗಗ್ಗಸ್ಥ ಜಾನುವಾರುಗಳಿಗೆ 
ವಿಶೇಷ ತುರ್ತು ಚಿಕಿತ್ಸೆ ನೀಡಲು 15 ಜಿಲ್ಲೆಗಳಲ್ಲಿ "ಸುಸಜ್ಜಿತ 
ಪಶುಚಿಕಿತ್ಪಾ ವಾಹನಗಳನ್ನು ಒದಗಿಸಲಾಗಿದೆ. 


ಅಮೃತ ಸಿರಿ 


ಇನಾಷಹ ಎಲ್ಲಾ ನಾನುವಾರು ಕ್ಷೇತ್ರಗಳಲ್ಲಿ ಹುಟ್ಟುವ ಹೆಚ್ಚುವರಿ 
ಹೆಣ್ಣು ಕರುಗಳನ್ನು ಕಡಸುಗಳನ್ನು/ ಹಸುಗಳನ್ನು ಪುಸಕ ಬೆಲೆಯ 
ಶೇಕಡ 25 ರಂತೆ ಜಿಲ್ಲೆಯ ರೈತರಿಗೆ, ಹವದಾಸಿಯರಿಗೆ, 
ವಿಧವೆಯರಿಗೆ, "ಶವ ಸಂಸ್ಕಾರ ಕಾರ್ಮಿಕರಿಗೆ ವಿತರಣೆ 
ಮಾಡಲಾಗುವುದು. 


ಅಮೃತೆ ಧಾರೆ 


ಇಲಾಖೆಯ ಎಲ್ಲಾ ಜಾನುವಾರು ಕ್ಷೇತ್ರಗಳಲ್ಲಿ ಹುಟ್ಟುವ ಹೆಚ್ಚುವರಿ 
ಗಂಡು ಕರುಗಳನ್ನು! ಬೀಜದ ಹೋರಿಗಳನ್ನು ಇಲಾಖೆ ನಿಗದಿ 
ಪಡಿಸಿದ ಮಾರಾಟದ ಬೆಲೆಯಂತೆ ರೈತರಿಗೆ ವಿತರಣೆ 
ಮಾಡಲಾಗುವುದು. 


ಸಮಗ್ರ ಗೋಸಂಕುಲ' ಸಮೃದ್ಧಿ 
ಯೋಜನೆ 


ಗಿರ್‌, ಸಾಹಿವಾಲ್‌, ಥಾರ್‌ ಪಾರ್ಕರ್‌, ಓಂಗೋಲ್‌, ದೇವಣಿ ತಳಿಗಳ 
ಮಾತೃ ಕೇಂದ್ರವನ್ನು ಸ್ಥಾಪಿಸುವುದು. 


7 


ಪ್ರಾಣಿ ಕಲ್ಯಾಣ: ಸಹಾಯವಾಣಿ 


ಜಾನುವಾರುಗಳಿಗೆ 24/7 ನಿರಂತರ `ಸೌವೆಯನ್ನು ಒದಗಿಸು 
ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ 
ರೈತರಿಗೆ ಸಹಾಯವಾಣಿಯನ್ನು ಪ್ರಾರಂಭಿಸಲಾಗಿದ್ದು ಸಹಾಯವಾಣಿ 
ಸಂಖ್ಯೆ: 8277100200 ಮೂಲಕ ಸಂಪರ್ಕಿಸಿ ಇಲಾಖೆಯ ತಾಂತ್ರಿಕ 


ಸೇವೆಯನ್ನು ಪಡೆಯಬಹುದಾಗಿದೆ. 


15 


ಕೃತ್‌ ಗರ್ಭಧಾರಣೆ 


ರಾಜ್ಯದಲ್ಲಿರುವ ಎಲ್ಲಾ ಪಶುವೈದ್ಯಕೀಯ ಸಂಸ್ಥೆಗಳಲ್ಲಿ ಕೃತಕ 


ಗರ್ಭಧಾರಣೆ ಮಾಡಲಾಗುತ್ತಿದೆ. 


eH 


